ಕರ್ನಾಟಕ ವಿಧಾನ ಪರಿಷತ್ತು 


1 ಕ್ಕೆ ಗುರುತಿನಪ್ರಶ್ನೆ ಸಂಖ್ಯೆ 173 


x 


) ್ಥಸದಸ್ಥರ' ಪಸರ 


ಕ್ರ ಎಸ 'ಹಕಪಸಾರ್‌ ಪಧಾನ ಸಭೆಯಿಂದ ಚುನಾಯಿತರಾದವರು) 


| 
| 


3) ಉತ್ತರಸಬೇಕಾದ ದಿನಾಂಕ 13-09-2021 , 
7357 Tಪತ್ತಕಸವವರು ಮಾನ್ಯ ಸನ್ನ ನಡನ ನಾಗಾ ಇತವ್ಯನನ್ಯದ್ಧ 


ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


3 


ಉತ್ತರ 


Answer 


(ಈ) ರಾಜ್ಯಾದ್ಯಂತ" ನಡೆಸಲಾದ 
ಉದ್ಯೋಗ ಮೇಳಗಳು ಎಷ್ಟು 
ಹಾಗೂ ಸೃಷ್ಠಿ ಮಾಡಲಾದ 
ಉದ್ಯೋಗಗಳ ಸಂಖ್ಯೆ ಎಷ್ಟು 
(ಸಂಪೂರ್ಣ ವಿಸ್ತ ಸತ ಮಾಹಿತಿ 
ನೀಡುವುದು) 


ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ: 
ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಉದ್ಯೋಗ ವಿಭಾಗದಿಂದ 
ಕಳೆದ ಮೂರು ವರ್ಷಗಳಲ್ಲಿ ಒಟ್ಟು 541 ಮಿನಿ ಉದ್ಯೋಗ ಮೇಳ/ನೇರ 
ಸಂದರ್ಶನ ಕಾರ್ಯಕ್ರಮಗಳನ್ನು ಯೋಜಿಸಿದ್ದು, ಆ ಮೂಲಕ 53826 
ಅಭ್ಯರ್ಥಿಗಳಿಗೆ ಉದ್ಯೋಗ ಅಹ್ವಾನ ಪತ್ರ - ನೀಡಲಾಗಿದೆ. ಜಿಲ್ಲಾವಾರು 


ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಕರ್ನಾಟಕ ಫೌಶಲ್ಲಾ ಲ್ಯಾಭಿವೃದ್ಧಿ ನಿಗಮ 
492 ಉದ್ಯೋಗ ಮೇಳಗಳನ್ನು ನಡೆಸಲಾಗಿದೆ ಹಾಗೂ 65,583 ಜನರಿಗೆ 
ಉದ್ಯೋಗ ಸೃಷ್ಟಿ ಮಾಡಲಾಗಿದೆ. (ಮಾಹಿತಿ ಈ ಕೆಳಕಂಡಂತಿದೆ) 


: ಈವರೆವಿಗೆ ರಾಜ್ಯದಲ್ಲಿ ಒಟ್ಟು 


Commissionerate of Industrial Training and Employment : The 
statistics for the past three years total of 541 mini Job fairs / walk-ins 
have been organised ‘by the Employment Wing of the Department of 
Industrial, Training and Employment which resulted in placing 53826 
candidates through offer letters. District wise details are provided in 
Annexure. 


Karnataka Skill Development Corporation: Till date, Total of 492 Job 
Fairs are conducted in State and a total of 65,583 candidates were 


employed. (Details are as below) 


ವರ್ಷ ಆಹೋಜಾದ ಧಾಗವಹನದ ಡ್ಯ No. of Job No. of No. of Candidates 
ಉದ್ಯೋಗ ಅಭ್ಯರ್ಥಿಗಳ ಪಡೆದವರ . Year Fairs Candidates Employed 
ಮೇಳಗಳ ಸಂಖ್ಯೆ ಸಂಖ್ಯೆ ಸಂಖ್ಯೆ ರಂಗಧರ Appeared 
358-17 [7] 38,364 | 8197 | 2016-17 38,364 8,197 
| 2007-8 [144 68972 | 14382 | [ 2017-18 68,972 14,382 
2018-19 [180 | 100,997 25,500 | 2018-19 — 180 1,00,897 25,300 
3570ರ 543 


TT 20,410 2015-20 04 25,720 5415 
pe — 25,204 $513 202027] 32 20,810 3,776 | 
ಒಟ್ಟು 2 NT 2021-22] 35 25,204 8,513 |] 
Total I 492 2,75,067 | 65,583 
| 


(3)ಕತಲ್ಯಾಭವ್ಯ ದ್ದಿಯಲ್ಲಿ 
ತರಬೇತಿ ಪಡೆದ" ವಿದ್ಯಾರ್ಥಿಗಳ 
ಸಂಖ್ಯೆ ಎಷ್ಟು ತರಬೇತಿ ಪಡೆದ 
ವಿದ್ಯಾರ್ಥಿಗಳಿಗೆ ಉದ್ಯೋಗ 
ಪಡೆಯಲು ಸರ್ಕಾರದ 
ಮುಂದಿರುವ ಯೋಜನೆಗಳು 
ಯಾವುವು; 


ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ: ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ 
ನಿಗಮದಿಂದ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ Hs 1,09,763 
ಅಭ್ಯರ್ಥಿಗಳು ಹಾಗೂ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯಡಿ 
20,956 ಅಭ್ಯರ್ಥಿಗಳು ಯಶಸ್ವಿ ಅಲ್ಪಾವಧಿ ಕೌಶಲ್ಯಾದಾರಿತ ತರಬೇತಿ 
ಪಡೆದಿರುತ್ತಾರೆ. ರಾಜ್ಯದ ಎಲ್ಲಾ ಯುವ ಜನರಿಗೆ ಉದ್ಯೋಗ ದೊರಕಿಸುವ 
ನಿಟ್ಟಿನಲ್ಲಿ, ವರ್ಚುಯಲ್‌ ಜಾಬ್‌ ಮೇಳಗಳನ್ನು ನಡೆಸ ಲಾಗಿದೆ ಹಾಗೂ ಎಲ್ಲಾ 
ಜಿಲ್ಲೆಗಳಲ್ಲಿ ಮಿನಿ ಉದ್ಯೋ ಗೆ ಮೇಳಗಳನ್ನು ಏರ್ಪಡಿಸಿ, ವಿವಿಧ ಕಂಪನಿಗಳನ್ನು 
ಅಹ್ನಾನಿಸಿ ಉದ್ಯೋಗ ಕಲ್ಪಿಸಿ ಸಡಗರ. ಮತ್ತು 'ಹಲವಾರು ಕೈಗಾರಿಕಾ : ಸಂಸ್ಥೆ 
/ ಸಂಘಗಳೊಂದಿಗೆ (wo: ELCIA/Filpkart-Instrakart/! Mysore 
Industrial Association, ESDM Cluster, Mysore & ಇತರೆ) 
ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು, ತರಬೇತುದಾರ "ಸಂಸ್ಥೆಗಳೊಂದಿಗೆ 
ಹೆಚ್ಚಿನ ಕೌಶಲ್ಯಾಧಾರಿತ ತರಬೇತಿಯೊಂದಿಗೆ ಉದ್ಯೋಗ ದೊರಕಿಸುವ 
ಕಮವನ್ನು ಕೈಗೊಳ್ಳಲಾಗಿದೆ.ತರಬೇತಿ ಪಡೆದ ಅಭ್ಯರ್ಥಿಗಳು ಹಾಗೂ 
ಕೈಗಾರಿಕೋದ್ಯಮಿಗಳನ್ನು ಒಂದಡ ಸೇರಿಸಿ, ಉದ್ಯೋಗ ದೂರಕಿಸಿ ಕೂಡುವ 
ನಿಟ್ಟಿನಲ್ಲಿ Skiliconnect portal ನ್ನು ಅಭಿವ ದ್ಧಿ ಪಡಿಸಿ, ಉದ್ಯೋಗ 
ಸಲ್ಲಿಸಿಕೂಡುವ ನಿಟ್ಟಿನಲ್ಲಿ ಕಾರ್ಯೋನ್ನುಖವಾಗಿರುತ್ತದೆ. 


‘ ಡೇ-ನಲ್ಸ್‌: :ಡೇ-ನಲ್ಮ್‌ ಅಭಿಯಾನದ ಕೌಶಲ್ಯ ತರಬೇತಿ ಮೂಲಕ ಉದ್ಯೋಗ 
ಮತ್ತು ಸ್ಥಳ ಔಯ ಉಪಘಟಕದಡಿ 2019-20 & 2020-21 ನೇ ಸಾಲಿನಲ್ಲಿ. 


6792 ಮತ್ತು 20962 ಫಲಾನುಭವಿಗಳಿಗೆ ಕೌಶಲ್ಯಾಭಿ ಭಿವೃದ್ಧಿ ತರಬೇತಿ 
ಕಾರ್ಯಕ್ರಮಗಳನ್ನು ನೀಡಲಾಗಿರುತ್ತದೆ. 


ತರಬೇತಿಯನ್ನು ಪಡೆದುಕೊಂಡ ಶೇ.70 ರಷ್ಟು ಫಲಾನುಭವಿಗಳಿಗೆ 


— 


Karnataka Skill Development Corporation: The Karnataka Skill 


Development Corporation{KSDC), A total of 1,09,763 candidates under 
the Chief Minister's Kaushalya Karnataka Yojane (CMKKY) and 20,956 
candidates under the Pradhan MantriKaushalVikasYojana {PMKVY) are 
trained successfully under short term skill based training schemes. 
Keeping a vision for the 100% placement / employability for the youths of 
the state, The Department has organized virtual job fairs and mini job 
fairs at the district levels, where many companies, Industrial agencies (for 
example: ELCIA/Flipkart-Instakart/Mysore industrial Association/ESDM 
Cluster, Mysore & others) were invited. Also the Department has signed 
MoUs with the companies and directed the training providers to increase 
the level of skill based training at their Training Centers. In order to create 
a common platform for the employer and employees, “Skill Connect 
Portal” has been developed and monitored for the better cmployability. 


DAY-NULM: Under Employment through Skill Training and 
Placement sub component of Mission during 2019-20 & 2020-21 
6792 & 20962 beneficiaries have trained respectively, 

After assessment and certification 70% of trained candidate shall 
be provided wage and self-employment as per Gol guidelines. 


~ 


ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ 
ಸ್ವಂತ ಉದ್ಯೋಗ (ಗುಡಿ 
ಕೈಗಾರಿಕೆಗಳನ್ನು) ಕೈಗೊಳ್ಳಲು 
ಸರ್ಕಾರ ಯಾವ ರೀತಿ 
ಸಹಾಯ ಮಾಡಲಿದೆ? 
(ಸಂಪೂರ್ಣ ಮಾಹಿತಿ 
ನೀಡುವುದು) 


TT ಮಾರ್ಗಸೂಚಯೆರತಸ್ಥಯರ 


ಉದ್ಯೋಗ 
ಉದ್ಯೋಗವನ್ನು ಕಲ್ಪಿಸಲಾಗುತ್ತದೆ. ಹಾಗೂ ಅಭ್ಯರ್ಥಿಗಳು ಇಚ್ಛಿಸಿದಲ್ಲಿ ಸ್ವಯಂ 
ಉದ್ಯೋವನ್ನು ಪ್ರಾರಂಭಿಸಲು ಅಭಿಯಾನದಿಂದ ರೂ.200 ಲಕ್ಷಗಳವರೆಗೆ 
ಹಾಗೂ ಗುಂಪು ಉದ್ಯೋಗವನ್ನು ಪ್ರಾರಂಭಿಸಲು ರೂ.10.00 ಲಕ್ಷಗಳ ವರೆಗೆ 
ಬ್ಯಾಂಕಿನಿಂದ ಸಾಲ ಸೌಲಭ್ಯವನ್ನು ಕಲ್ಪಿಸಿ ಶೇ.7. ಕ್ಕಿಂತ ಮೇಲ್ಪಟ್ಟ ಬಡ್ಡಿ 
ಸಹಾಯಧನವನ್ನು ಯೋಜನೆಯಿಂದ ಭರಿಸಿ ಪಾವತಿಸಲಾಗುವುದು. 


ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ (NRLM): 
ಪ್ರಾರರಿಭದಿಂದ' ಇಲ್ಲಿಯವರೆಗೆ 43554 ಉದ್ಯೋಗಾಕಾಂಕ್ಷಿಗಳಿಗೆ ವಿವಿಧ 


ಮಪ “SERREET Further, if beneficiaries . are interested 


for establishment of | 
Individual and. Group enterprises Rs.2.00 lakhs and Rs.10.00 Lakhs 
loan will be given. Bank loan will be provided along with over & 
above 7% of interest subvention. 


National Rural Livelihood Mission: Since inception, 43,554 Job 
aspirants have been trained under different ‘skill trades. Of them, 


ಟ್ರೇಡ್‌ಗಳಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗಿದೆ. ಈ ಪೈಕಿ 24349 24,349 candidates have got the job opportunities. 
ಅಭ್ಯರ್ಥಿಗಳಿಗೆ ಉದ್ಯೋಗಾಪಕಾಶ ಲಭ್ಯವಾಗಿದೆ. ) . 
(ಪ್‌ಲ್ಮಾಧಿಷೈದ್ದಿಯೆಲ್ಲ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ: ಕರ್ನಾಟಕ ಕೌಶಲ್ಯಾಜಿವೃದ್ಧಿ | Karnataka Skill Development Corporation: Presently from Karnataka Skill | 


ನಿಗಮದಿಂದ ಕೌಶಲ್ಯಾಭಿವೃದ್ಧಿ ತರಬೇತಿ " ಪಡೆದ ಅಭ್ಯರ್ಥಿಗಳಿಗೆ ಸ್ವಂತ 
ಉಮ್ಯೋಗ (ಗುಡಿ ಕೈಗಾರಿಕೆಗಳನ್ನು) ಕೈಗೊಳ್ಳಲು ಬೇಕಾಗಿರುವ ಅಲ್ಲಾವಧಿ 
ಫೌಶಲ್ಕಯುತ ತರಬೇತಿಯನ್ನು ಮಾತ್ರ - ನೀಡಲಾಗುತ್ತಿದ್ದು, ಯಾವುದೇ ಆರ್ಥಿಕ 
ಸಹಾಯ ಒದಗಿಸುವ ಯೋಜನೆಯು ಜಾರಿಯಲ್ಲಿರುವುದಿಲ್ಲ. 


ಡೇ-ನಲ್ಟ್‌; ಡೇ-ನಲ್ಮ್‌ ಅಭಿಯಾನದ ಸ್ವಯಂ ಉದ್ಯೋಗ ಕಾರ್ಯಕ್ಷಮ 
ಉಪಘಟಕದಡಿ ವೈಯಕ್ತಿಕ ಕಿರು ಮತ್ತು ಗುಂಪು ಕಿರು ಉದ್ದಿಮೆ ಕ್ರಮವಾಗಿ 
ಬ್ಯಾಂಕಿನಿಂದ ರೂ.2.00 ಲಕ್ಷಗಳಿಂದ ರೂ.10.00 ಲಕ್ಷಗಳವರೆಗೆ ಸಾಲ 
ಸೌಲಭ್ಯವನ್ನು ಒದಗಿಸಲಾಗುವುದು. ಶೇ.7 ಕ್ಕಿಂತ ಮೇಲ್ಪಟ್ಟ ಬಡ್ಡಿ 
ಸಹಾಯಧನವನ್ನು ಯೋಜನೆಯಿಂದ ಭರಿಸಿ ಪಾವತಿಸಲಾಗುವುದು. ಹಾಗೂ 3 
ರಿಂದ 58 ದಿನಗಳವರೆಗೆ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ 
ಕಾರ್ಯಕ್ರಮವನ್ನು ಸಹ ಅಭಿಯಾನದಡಿ ನೀಡಲಾಗುವುದು. 


ರಾಷ್ಟ್ರೀಯ ು ಗಾಮೀಣ ಜೀವನೋಪಾಯ ಅಭಿಯಾನ (NRLM): 
ಸ್ವ ಉದ್ಯೋಗ ಸಲುವಾಗಿ ಯಶಸ್ವಿಯಾಗಿ ತರಬೇತಿ ಹೊಂದಿದವರಿಗೆ ಅರ್ಹತಾ 
ಪ್ರಮಾಣ ಪತ್ರ ನೀಡಿ ಸಂಬಂಧಪಟ್ಟ ಆರ್ಥಿಕ ಸಂಸ್ಥೆ / ಬ್ಯಾಂಕ್‌ ಗಳ 
ಮುಖೇನ ಸಾಲ ಸೌಲಭ್ಯ ಕಲ್ಪಿಸಲು ಆರ್‌ಸೆಟಿ ಸಂಸ್ಥೆಗಳು ಸ್ಥಳೀಯವಾಗಿ 
ಶಿಫಾರಸ್ಸು ಮಾಡುತಿವೆ. 


Development Corporation (KSDC) only short term skill based training are 
provided for the Self-Employment (Handicraft industry} courses. But 
there is no such schemes / project are in-force to give the financial help 
for the candidates. 


DAY-NULM: Under Self Employment Program of Mission, for 
establishment of Individual and Group enterprises Rs.2.00 lakhs and 
Rs.10.00 Lakhs loan will be given. Bank loan wil! be provided 
along with over & above 7% of interest subvention. 


National Rural Livelihood Mission; RSETis centers are 
recommending / liaisoning the trained candidates for Self 
Employment, after their successful. certification, for obtaining 
financial assistance / loan from the Banks. i 


ಮ) 


ಸಿಡಾಕ್‌: ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆದ ಆಸಕಕ್ಷ ಅಭ್ಯರ್ಥಿಗಳು ಸ್ವಂತ 
ಉದ್ಯೋಗ ಕೈಗೊಳ್ಳಲು ಅವರಿಗೆ ಉದ್ಯಮಶೀಲತಾಭಿವೃದ್ಧಿ ತರಬೇತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಹಾಗೂ ಅವಶ್ಯಕ ಮಾರ್ಗದರ್ಶನ 
ಮತ್ತು ಬೆಂಬಲ ಸೇವೆಯನ್ನು ನೀಡಲಾಗುತ್ತಿದೆ. 


CEDOK: Interested candidates of Skill Development Training 
wil be identified and imparted Entrepreneurship 
Development Training for setting up of their self-employment 
enterprises. Necessary guidance and hand-holding supports 
will be extended. 


ಸಂಖ್ಯೆ ಕೌಉಬೀಇ 48 ಉಜೀಪ್ರ 202i 


(Gol A.J, ಅಶ್ವಥ್‌ನಾರಾಯಣ) 
ಉನ್ನತ ಶಿಕ್ಷಣ, ಐಟಿ/ಬಿಟಿ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 


ಮತ್ತು ಜೀವನೋಪಾಯ ಇಲಾಖಾ ಸಚಿವರು. 


ರ್‌ ಅನುಬಂಧ 
ಜಿಲ್ಲಾವಾರು ಆಯೋಜಿಸಿದ ಉದ್ಯೋಗ ಮೇಳಗಳ ವಿವರ 


ಉದ್ಯೋಗ 
ಕ್‌ ಜಿಲ್ಲೆ ಏರ್ಪಡಿಸಲಾಬ' ಉದ್ಯೋಗ - ಮೇಳಗಳು ಆಯ್ಯಾನ ಪ್ರ (offer 1ಆೀಗ) ಪಡೆದವರು 
0. 
E EIS] TE | 308 209-20 | 2020-21 ಒಪ್ಲೊ 
[D | ಕಲಮರನಿ 5 Fi ) IN 32 [ 317 7587 7 TF 1653 
2) ಮೈಸೊರು SE 5 161i 485 156 292 
5 ಗಹುಬ್ಯಕ್ಕ | I) CS PINS GU ET 73 [ 2087 
[5 ಧಾಮನಗಕ % 179 
[5] ಮಂಡ್ಯ & 6 § 3 [ i7 7 1436 686 W 2828 
₹7] ಬಳ್ಳಾರಿ | I) 0) 1 | 1689 TI68 378 3215 
7 ಾಮಹಜನಗಕ ಸ 3 + CS ET ES [EY pH 345 
7] ನಿಹಾರ T- [3 5 [3 [) 351 32% pS - 1084 
| 
೪) ದಾವಣಗೆರೆ ) CS pI WT 645 r 458 2127 
[9 ನಡಗ 7 il [eS ESN RE $17 3726 
15 ಉಡುಪಿ 4 3 1 a SE 728 
771 ಮಂಗಳೂರು p | 4 | [ 7 45 | 745 47 - 91 | 
7)| ಹಾವೇರಿ % F) 4 22 5 [1 443 1603 
77) | ಪತ್ರಡುರ್ಗ (SN EL 3 T 15 335 IR 537 1 [VY 1040 
15)| ಹಾಸನ [S 7 NN G7 45 41 1677 
16) | ಕೋಲಾರ _ 4 4 6 14 580 546 213 1339 
17 ತುಮಕೂರು 7 15 EN | 5 5 752 
18) ಕಷಮೊಗ್ಗೆ [5 [ 3 CN NT 1250 456 87 | 2398 
77] ಪಾವ 77 5 53] [ED 337 75 2436 
7)| ಚೌಗು ON EN NEL } 35 CO SN 
27] ಯಾದಗಿರಿ [3 Im 7 | 9 PN 494 « 482 | 1396 
35] ಕಾಯಾಚೊರು 3 ಠ 5 [C) i153 783 7772 2068 
ಗರ PS SE ; [3 730 750 TiS 37ರ 
34) | ಚೆಕ್ಕಬಳ್ಳಾಪುರ CN EE —— W208 237 37 734 
2) ಮತಿಕ್‌ $ F3 i 8 | 289 | 238 1 TOE 567 
31 ಬಾಗಲಕೋಟೆ 5 [) | 4 I8 625 581 544 1754 
27 ಕೊಪ್ಪಳ [3 p) 5 20 mi | 474 669 2885 
ಮ [5 ] £] 22 35 | 446 507 1256 
7 ಾಕವಾರ: 7 [ 7 [7 733 35ರ 06 
ಒನ್ಯಾ|180 | 192 | 169 | 541 | 24987 | 15770 | 13069 | 53826 


